ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ ; 190 ನೇ ಮಾರ್ಚ್‌, 2020 


ತಂತ್ರಾಂಶವನ್ನು ಅಭಿವೃದ್ಧಿ ಪಡಿಸುವ ಬಗ್ಗೆ 


ಶ್ರೀ ಎನ್‌. ಅಪ್ಪಾಜಿಗೌಡ (ಸ್ಥಳೀಯ ಸಂಸ್ಥೆಗಳ ಕ್ಲೇತು :- 
1263 (1434) ಮಾನ್ಯ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 
(ಅ) ಶಾಸಕರ ವಿಧಿಯ ಅನುದಾನ ಬಳಕೆಗಾಗಿ ಸರ್ಕಾರದಿಂದ ರೂಪಿಸಿರುವ ಮಾನದಂಡಗಳೇನು; 


(ಆ) ಸದರಿ ಅನುದಾನವನ್ನು ಸದ್ದಳಕೆ ಮಾಡಿಕೊಳ್ಳಲು ಮಾನ್ಯ ಶಾಸಕರುಗಳಿಗೆ ತರಬೇತಿ ಶಿಬಿರಗಳನ್ನು 
ಏರ್ಪಡಿಸಿ ಯೋಜನೆಗಳ ಬಗ್ಗೆ ಮಾಹಿತಿ ನೀಡುವ ಬಗ್ಗೆ ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು; 
(ವಿವರವಾದ ಮಾಹಿತಿ ನೀಡುವುದು) 


(ಇ) ಇತ್ತೀಚಿನ ದಿನಗಳಲ್ಲಿ "ಗಾಂಧಿ ಸಾಕ್ಷಿ ಕಾಯಕ" ಎ೦ಬ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಲಾಗಿದ್ದು, 
ಈ ತಂತ್ರಾಂಶವನ್ನು ಬಳಸಿ ಸಾಧಿಸಿರುವ ಪ್ರಗತಿಯನ್ನು ವರ್ಷವಾರು, ಕಾಮಗಾರಿವಾರು, ಶಾಸಕರ 
ಕ್ಲೇತವಾರು ಸಂಪೂರ್ಣ ಮಾಹಿತಿಯನ್ನು ಒದಗಿಸುವುದು; 


(ಈ) ಈ ಹಿಂದೆ ಯೋಜನಾ ಇಲಾಖೆಯಿಂದ ಅಭಿವೃದ್ಧಿಪಡಿಸಲಾದ ಕೆ-ಲಾಡ್ಸ್‌ ವೆಬ್‌ಸೈಟ್‌ನಲ್ಲಿ ಇದ್ದ 
ನೂನ್ಯತೆಗಳೇನು ; (ವಿವರ ಒದಗಿಸುವುದು) ಸದರಿ ತಂತ್ರಾಂಶದ ಅಭಿವೃದ್ಧಿಗೆ ಸರ್ಕಾರದ ವತಿಯಿಂದ 
ವೆಚ್ಚವಾಗಿರು* A ಹಣವೆಷ್ಟು ; ಸದರಿ ತಂತ್ರಾಂಶವನ್ನು ತಡೆಹಿಡಿದು ಹೊಸ ತಂತ್ರಾಂಶವನ್ನು 
ಅಭಿವೃದ್ಧಿಪಡಿಸಲು ಕಾರಣವೇನು ; (ಮಾಹಿತಿ ನೀಡುವುದು) 


(ಉ) ರಾಜ್ಯದಲ್ಲಿ "ವಿಶೇಷ ಘಟಿಕ ಯೋಜನೆ" ಯು ಯಾವ ಸಾಲಿನಲ್ಲಿ ಪ್ರಾರಂಭವಾಯಿತು; ಈ 
ಯೋಜನೆಗೆ ಇರುವ ಮಾನದಂಡಗಳೇನು ; ಸದರಿ ಯೋಜನೆಗೆ ಪ್ರಾರಂಭದಿಂದ ಇದುವರೆವಿಗೂ 
ಬಿಡುಗಡೆಯಾದ ಅನುದಾನ ಎಷ್ಟು ; (ಜಿಲ್ಲಾವಾರು ತಾಲ್ಲೂಕುವಾರು ಸಂಪೂರ್ಣ ಮಾಹಿತಿ ನೀಡುವುದು) 


(ಊ) ಹಿಂದುಳಿದ ಮತ್ತು ಅತಿ ಹಿಂದುಳಿದ ತಾಲ್ಲೂಕುಗಳಲ್ಲಿ ಅಬಿವೃದ್ಧಿಯಾಗಿರುವ ಕುರಿತು 
ಮೌಲ್ಯಮಾಪನ ಕೈಗೊಳ್ಳಲಾಗಿದೆಯೆಳ ಸದರಿ ಯೋಜನೆಯಡಿ ಕೈಗೊಂಡಿರುವ ಕಾಮಗಾರಿಗಳು 
ಯಾವುವು? (ಸಂಪೂರ್ಣ ಮಾಹಿತಿ ನೀಡುವುದು) 


